ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 1360 


ಸದಸ್ಯರ ಹೆಸರು : ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ .:09.03.2022 
ಉತ್ತರಿಸುವ ಸಚಿವರು ; ಮಾನ್ಯ ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು. 

(ಅ) [ರಾಜ್ಯದಲ್ಲಿ ಸಣ್ಣ ವಿಮಾನ ವಿಲ್ಮಾಣಗಳನ್ನು | ರಾಜ್ಯದಲ್ಲಿ ಶಿವಮೊಗ್ಗ ವಿಜಯಪುರ, ಹಾಸನ, ರಾಯಚೂರು, 
ನಿರ್ನಿಸಲು ಗುರುತಿಸಿರುವ ಸ್ಮಳಗಳು | ಬಳ್ಳಾರಿ ದಾವಣಗೆರೆ ಮತ್ತು ಕೊಪ್ಪಳ ದಲ್ಲಿ ವಿಮಾನ 
ಯಾವುವು; ಅವುಗಳಲ್ಲಿ ಎಷ್ಟು ಸ್ಥಳಗಳಲ್ಲಿ | ವಿಲ್ಮಾಣಗಳನ್ನು ನಿರ್ನಿಸಲು ಸ್ಮಳಗಳನ್ನು ಗುರುತಿಸಲಾಗಿದೆ. 
ಈಗಾಗಲೇ ನಿಲ್ಮಾಣ ಸ್ಥಾಪಿಸಲಾಗಿದೆ ಮತ್ತು 
ಉಳಿದ ವಿಮಾನ ವಿಲ್ಮಾಣಗಳನ್ನು ಯಾವಾಗ | ಶಿವಮೊಗ್ಗ ವಿಜಯಪುರ ಮತ್ತು ಹಾಸನ ವಿಮಾನ ನಿಲ್ದಾಣಗಳ 
ನಿರ್ನಿಸಲಾಗುವುದು: (ಪೂರ್ಣ ವಿವರ | ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 
ನೀಡುವುದು) pS 

ರಾಯಚೂರು ವಿಮಾನ ನಿಲ್ಮಾಣ ನಿರ್ಮಾಣದ ವಿಸ್ತುತ 
ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆಯ ನಂತರ 
ನಿರ್ಮಿಸಲು ಉದ್ದೇಶಿಸಿದೆ. 
ಬಳ್ಳಾರಿ ವಿಮಾನ ವಿಲ್ಲಾಣದ ಅಭಿವೃದ್ದಿಗಾಗಿ (ಪಿಪಿಪಿ 
ಮಾದರಿಯಲ್ಲಿ) ಅಭಿವರ್ಧಕರನ್ನು ನೇಮಕ ಮಾಡಲಾಗಿದೆ. 
ದಾವಣಗೆರೆ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ವಿಮಾನ 
i ನಿಲ್ಮಾಣಗಳನ್ನು ಸ್ಮಾಪಿಸಲು ಕಾರ್ಯಸಾಧ್ಯತಾ ವರದಿ 
ತಯಾರಿಸಲಾಗುತ್ತದೆ. 

(ಆ) | ರಾಜ್ಯದಲ್ಲಿ ಈ ಪೈಕಿ ಭಾರತೀಯ ವಿಮಾನ | ರಾಜ್ಯದಲ್ಲಿ ಭಾರತೀಯ ವಿಮಾನ ನಿಲ್ಮಾಣ ಪ್ರಾಧಿಕಾರದ (ಹಸಿ!) 
ಪ್ರಾಧಿಕಾರದ (೩೩) ಅಧೀನದಲ್ಲಿರುವ | ಅಧೀನದಲ್ಲಿರುವ ವಿಮಾನ ವನಿಲ್ಮಾಣದ ವಿವರಗಳು ಈ 
ವಿಮಾನ ಎವನಿಲ್ಮಾಣಗಳು ಮತ್ತು ರಾಜ್ಯ | ಕೆಳಕಂಡಂತೆ ಇರುತ್ತವೆ. 

| ಸರ್ಕಾರದ ಮೂಲಭೂತ ಸೌಕರ್ಯ।|1) ಮೈಸೂರು 
ಅಭಿವೃದ್ದಿ ಅಧೀನದಲ್ಲಿರುವ . ವಿಮಾನ 2 ಹುಬ್ಳಿ 
ನಿಲ್ಮಾಣಗಳೆಷ್ಟು; 3) ಬೆಳಗಾವಿ" 
4) ಕಲಬುರಗಿ 

(ಇ) .| ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿರುವ | ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು 8 ವಾಯುಸೆಲೆಗಳಿರುತ್ತವೆ. 
ವಾಯುಸೆಲೆ A ೬p) ಗಳೆಷ್ಟು; ಅವುಗಳ | ಅವುಗಳ ವಿವರ ಈ ಕೆಳಕ೦ಡತಿರುತ್ತದೆ. 
ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ರೂಪಿಸಿರುವ 
ಯೋಜನೆಗಳು ಯಾವುವು; (ಸಂಪೂರ್ಣ | 1. ಬಲ್ಲೋಟಾ (ಕೊಪ್ಪಳ).- ಖಾಸಗಿ ವಾಯುನೆಲೆಯಾಗಿದ್ದು, 
ಮಾಹಿತಿ ನೀಡುವುದು) ಸದರಿ ವಿಮಾನ ನಿಲ್ಮಾಣವು ಎರಡನೇ ಸುತ್ತಿನ ಪ್ರಾದೇಶಿಕ 

| ಸಂಪರ್ಕ ಯೋಜನೆಯಲ್ಲಿ ಆಯ್ಕೆಯಾಗಿರುತ್ತದೆ. 
ಕೊಪ್ಪಳದಲ್ಲಿರುವ ಬಃ. " ್ಬMSPL ಖಾಸಗಿ -ಸಂಸ್ಥೆಯ 


ಒಡೆತನದಲ್ಲಿರುವ ಬಲ್ಲೋಟಾ ವಿಮಾಸ ನಿಲ್ಮಾಣವನ್ನು 
ಸಾರ್ವಜನಿಕ ಉದ್ದೇಶಕ್ಕಾಗಿ ಉಪಯೋಗಿಸುವ ಕುರಿತು ಖಃ. 
MSPL ಸಂಸ್ಥೆಯೊಂದಿಗೆ ಸರ್ಕಾರದ ವತಿಯಿಂದ ಹಲವಾರು 
ಪ್ರಯತ್ನಗಳನ್ನು ಮಾಡಿದ್ದರು ಸಹ, ಆರ್‌ಸಿಎಸ್‌ 
ವಿಮಾನಗಳ ಕಾರ್ಯಚಾರಣೆಗೆ ಬಃ. ್ಬSPL ಸಂಸ್ಥೆಯಿಂದ 
ಸಕಾರತ್ಮಕ ಪ್ರತಿಕ್ರಿಯೆ ಬಂದಿರುವುದಿಲ್ಲ. 


2. ಗಿಚಿಗೆರ (ಕೊಪ್ಪಳ) - ಸದರಿ ವಾಯುನೆಲೆಯು ಸುಮಾರು 35 
ಎಕರೆ ಜಮೀನಿನಲ್ಲಿದ್ದು, ದಿನಾ೦ಕ: 18.03.2021 ರಂದು 
ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು 
ಪರಿವೀಕ್ಷಣೆಯನ್ನು ಕೈಗೊಳ್ಳಲಾಗಿರುತದೆ. ಸದರಿ 
ವರದಿಯಂತೆ ಗಿಣಿಗೆರ ವಾಯುನೆಲೆ ವಿಸ್ತರಣೆಯನ್ನು 
ಕೈಗೊಳ್ಳಲು ಕಾರ್ಯಸಾಧ್ಯವಿಲ್ಲಷೆಲದು ತಿಳಿಸಿರುತ್ತಾರೆ. 


la. 
2 


ಪತ್ತೆ 


ಉತ್ತರ 


3. ಭಾರತೀಯ ವಿಜ್ನಾನ ಸಂಸ್ಥೆ, (ಬೆಂಗಳೂರು) - ಈ!" 
ವಾಯುಸೆಲೆಯನ್ನು ಸಣ್ಣ ಡ್ರೋನ್‌ಗಳ ಪರೀಕ್ಷೆಗಳ 
ಕಾರ್ಯಗಳಿಗೆ ಉಪಯೋಗಿಸಲಾಗುತ್ತಿದೆ. ‘ 


ಈ ವಾಯುನೆಲೆಯು 
ವಾಯು 


4. ಜಕ್ಕೂರು (ಬೆಂಗಳೂರು) - 
ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದು, 
ತರಬೇತಿಗಾಗಿ ಉಪಯೋಗಿಸಲಾಗುತ್ತದೆ. 

5 ಬಳ್ಳಾರಿ - ಬಳ್ಳಾರಿ ವಾಯುನೆಲೆಯ ರಕ್ಷಣಾ 

(ರೀೀಗce) ವಿಮಾನ ಇಳಿದಾಣಬಮಾಗಿರುತ್ತದೆ. 


6. ಚಿಕ್ಕಮಗಳೂರು - ಚಿಕ್ಕಮಗಳೂರಿನಲ್ಲಿ ಸುಮಾರು 
100 ಎಕರೆ ಜಮೀನಿನಲ್ಲಿ ವಾಯುನೆಲೆಯನ್ನು ಪಿಪಿಪಿ 
ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಲು 
ಉದ್ದೇಶಿಸಲಾಗಿರುತ್ತದೆ. ಸದರಿ ವಾಯುನೆಲೆಯಲ್ಲಿ 
ಸುಮಾರು 500 ಮೀ ಕಟ್ಟಿ ಠನ್ನೇ ಇರುತ್ತದೆ. 


7. ಹರಿಹರ - ಖಾಸಗಿ ವಾಯುನೆಲೆಯಾಗಿರುತ್ತದೆ. 


8. ಕೋಲಾರ - ಕೋಲಾರ ವಾಯುನೆಲೆಯು ರಕಣಾ 
(Defence) ವಿಮಾನ ಇಳಿಧಾಣವಾಗಿರುತ್ತದೆ. ನ 


ಮೂಲಭೂತ ಸೌಕರ್ಯ ಇಲಾಖೆ ಅಡಿಯಲ್ಲಿ 


ಬೆಂಗಳೂರಿನ ಕೆಂಪೇಗೌಡ ಅಂತರ 
ರಾಷ್ಟಿೀಯ ವಿಮಾನ ನಿಲ್ಮಾಣಕ್ಕೆ 
ಹೊಂದಿಕೊಂಡಂತೆ ಸ್ಥ್ಮಾಪಿಸಲಾಗುವ ಅಂತರ 
ರಾಷ್ಟೀಯ ಸಮಾಖಬೇಶ ಕೇಂದ್ರ 'ಮತ್ತು 
ವ್ಯಾಪಾರ/ವಹಿವಾಟು ಕೇಂದ್ರಗಳು ಯಾವ 
ಹಂತದಲ್ಲಿದೆ; ಇವುಗಳು ಪೂರ್ಣಗೊಳ್ಳುವುದು 
ಯಾವಾಗ? (ಪೂರ್ಣ ಮಾಹಿತಿ ನೀಡುವುದು) 


ಯ 


ರಾಜ್ಯ ಸರ್ಕಾರವು ಅಂತರಾಷ್ಟೀಯ ಸಮಾವೇಶ ಕೇಂದ್ರ 
ಮತ್ತು ಬೆಂಗಳೂರು ಸಿಗ್ನೇಚಿರ್‌ ಬ್ಯುಸಿನೆಸ್‌ ಪಾರ್ಕ್‌ಅನ್ನು 
ಅಭಿವೃದ್ದಿಪಡಿಸಲು ದಿನಾಂಕ:. 04/1212017, ರಂದು 
ಆದೇಶವನ್ನು ಹೊರಡಿಸಿತ್ತು. ಸದರಿ ಆದೇಶದಂತೆ 
ಆಂತರಾಷ್ಟೀಯ ಸಮಾವೇಶ: ಕೇಂದ್ರ (MIC£- Meetings, 
incentives, Conventions and Exhibition) ಪನ್ಗು 
ಸುಮಾರು 35 ಎಕರೆ ಪ್ರದೇಶದಲ್ಲಿ ಪಿಪಿಪಿ ಮಾದರಿಯಲ್ಲಿ 
ಅಭಿವೃದ್ಧಿ ಫಡಿಸಲು ಕೆಎಸ್‌ಐಐಡಿಸಿಯು 2018 ರಲ್ಲಿ 
ಟೆಂಡರ್‌ "ಅನ್ನು ಆಹ್ಮಾವಿಸಿದ್ದು, ಸದರಿ: ಟೆಂಡರ್‌ನಲ್ಲಿ 


ಯಾವುದೇ ಅಭಿವೃದ್ದಿದಾರರು' ಭಾಗವಹಿಸಿರುವುದಿಲ್ಲ. 
ತದನಂತರ, ಬಿ.ಐ,ಎ.ಎಲ್‌ ಸಂಸ್ಥೆಯು ಈ 
ಯೋಜನೆಯನ್ನು  ಕೈಗೆತ್ತಿಕೊಂಡಿರುವುದರಿಂದ ' ರಾಜ್ಯ 


ಸರ್ಕಾರವು ಈ ಯೋಜನೆಯನ್ನು ಕೈಬಿಡಲು ದಿನಾಂಕ: 
10/02//2020 ರಂದು, ಉನ್ನತಾಧಿಕಾರಿಗಳ ಸಮಿತಿ' 
(Empowered Committee) ಸಭೆಯಲ್ಲಿ ನಿರ್ದರಿಸಲಾಗಿದೆ. : 


ಬೆಂಗಳೂರು. ಸಿಗ್ನೇಚರ್‌ ಬ್ಯುಸಿನೆಸ್‌ ಪಾರ್ಕ್‌ಅನ್ನು 407 
ಎಕರೆಯಲ್ಲಿ ಅಬಿವೃದ್ಧಿಪಡಿಸಲಾಗುತ್ತಿದ್ದು. 
ಮೂಲಸೌಕರ್ಯದ ಮೊದಲ ಹಂತದ (Trunk 


ಸಂಖ್ಯೆ: ಮೂಲಇ 33 ರಾಲಿ 2022 


infrastructure) ಕೆಲಸಗಳು ಪ್ರಗತಿಯಲ್ಲಿರುತ್ತದೆ. 


Wp 
We 
(ವಿ. ಸೋಮಣ್ಮ) 

ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ, 

ಸಚಿವರು : 


